ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


1349 
ಶ್ರೀ ಪಿ,ಆರ್‌,ರಮೇಶ್‌ 
ತೋಟಗಾರಿಕೆ ಮತ್ತು ಕೃಷಿಮಾರುಕಟ್ಟೆ ಸಚಿವರು 


27.02.2018 


ಕ್ರಸಂ | ಪ್ರಶ್ನೆ ಉತ್ತರ 

ಅ) [ಕಬ್ಬನ್‌ ಪಾರ್ಕ್‌ ಆವರಣದಲ್ಲಿರುವ ಹೌದು 
ಮಾಲಿಕತ್ವ ಒಳಗೊಂಡ | ಗುಂಟೆ, ಅದರ ಮಾಲಣತ್ತಪೈೆ'4ಬ್ಬನ್‌ ಉದ್ಯಾನವನದ 
ದಾಖಲಾತಿಗಳೊಂದಿಗೆ ಸಂಪೂರ್ಣ | ವ್ಯಾಪ್ತಿಯಲ್ಲಿದ್ದು,: ತೋಟಗಾರಿಕೆ: ಇಲಾಖೆಗೆ 'ಸೇರಿರುತ್ತ 
ಮಾಹಿತಿ ನೀಡುವುದು; ಸಂಬಂಧಪಟ್ಟ ನಕ್ಷೆಯ ಮಾಹಿತಿಯನ್ನು ಲಗತ್ತಿಸಿದೆ 

ಆ) |ಈ ಕರಗದ ಕುಂಟೆಗೆ ತಮ್ಮ |ಹೌದು 
ಇಲಾಖೆಯಿಂದ ನಿರ್ವಹಣೆ ಕಾರ್ಯ | ಕರಗದಕುಂಟೆ ಪ್ರದೇಶವನ್ನು ತೋಟಗಾರಿಕೆ ಇಲಾಖೆ ವತಿಯಿಂದ 
ನಡೆಯುತ್ತಿದೆಯೇ; ಇದ್ದಲ್ಲಿ | ನಿರ್ವಹಣೆ ಮಾಡಲಾಗುತ್ತಿದೆ. ಈ ಉದ್ದೇಶಕ್ಕಾಗಿ ಕರಗದ 
ವಾರ್ಷಿಕವಾಗಿ ಮಾಡುತ್ತಿರುವ | ಕುಂಟೆಯ ನೀರಿನ ುತ್ತು ಸುತ್ತಮುತ್ತಲಿನ ಶುಚಿತ್ವ 
ವೆಚ್ಚವೆಷ್ಟು? (ದಾಖಲಾತಿಗಳೊಂದಿಗೆ | ಕಾರ್ಯವನ್ನು ತೋಟಗಾರಿಕೆ ಇಲಾಖೆಯು ನಿರ್ವಹಿಸುತ್ತಿದ್ದು, 
ಸಂಪೂರ್ಣ ಮಾಹಿತಿಯ ವಿವರ | ಸದರಿ ನಿರ್ವಹಣೆಯ ವೆಚ್ಚವನ್ನು ಕಬ್ಬನ್‌ ಉದ್ಯಾನವನದ" 
ನೀಡುವುದು) ಒಟ್ಟಾರೆ ವೆಚ್ಚದ ಅನುದಾನದಲ್ಲಿ ಭರಿಸಲಾಗುತ್ತಿದೆ. 

ಸಂಖ್ಯೆ:ಶೋಇ 121 ತೋಣಇವಿ 2018 


ಮಾರುಕಟ್ಟೆ ಸಚಿವರು 


